ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


‘ 


ಕರ್ನಾಟಕ ವಿಧಾನ ಪರಿಷತ್ತು 


1550 (1881) 

ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 

22.03.2021 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 

ಅ) | ಮೈಸೂರು ' ಮತ್ತು `ಚಿಂಗಳೊರು 
ವಿಭಾಗದಲ್ಲಿ ಮುಖ್ಯ ಶಿಕ್ಷಕರಾಗಿ ಬಂದಿದೆ. 
ನೇಮಕಗೊಂಡು, ಒಂದೇ ಹುದ್ದೆಯಲ್ಲಿ 
20 ವರ್ಷಗಳಿಂದ ಕಾರ್ಯ 
ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರಿಗೆ 
20 ವರ್ಷಗಳ ಕಾಲಮಿತಿ ವೇತನ 
ಬಡ್ತಿ ನೀಡದೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಆ) 1 ಹಾಗಾದರೆ ಸದರಿ ವಿಳಂಬಕ್ಕೆ ಸರ್ಕಾರಿ `ಪೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ತತ್ಸಮಾನ 
ಕಾರಣಗಳೇನು; (ವಿವರಗಳನ್ನು ವೃಂದದ ಹುದ್ದೆಗಳಲ್ಲಿ ಸತತ 20 ವರ್ಷಗಳ ಸೇವೆಯನ್ನು ಯಾವುದೇ 
ನೀಡುವುದು) ಪದನ್ನೋತಿ ಫಡೆಯದೆ ಇರುವುದಿರಂದ ಪ್ರಸ್ತುತ 20 ವರ್ಷಗಳ 
| ' ಹೆಚ್ಚುವರಿ ವೇತನ ಬಡ್ಡಿಯನ್ನು ಮಂಜೂರು ಮಾಡಲು ಸರ್ಕಾರದ | 

ಅದೇಶ ಸಂಖ್ಯೆ: ಫ್‌ಡಿ 13 ಎಸ್‌ಆರ್‌ಪಿ 2002, 
ದಿನಾಂಕ:09/05/2002 pA ಆದೇಶದಲ್ಲಿ ಮಿತಿಗೊಳಿಸಿರುವ 
ವೇತನ ಶ್ರೇಣಿಗಳನ್ನು ಸದರಿ ಅಧಿಕಾರಿಗಳು ಮೀರಿರುತ್ತಾರೆ (ಪ್ರಸ್ತುತ 
6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಪರಿಷ್ಠತ ವೇತನ 
ಶ್ರೇಣಿ:48900-92700) ದಿವಾಂಕ:01/04/2022ರಂತೆ ಮುಖ್ಯ ಶಿಕ್ಷಕರ 
ವೇತನ ಶ್ರೇಣಿ 6000-11200 ಇದ್ದು ಸದರಿ ಆದೇಶದಲ್ಲಿ ತಿಳಿಸಿರುವ 
ವೇತನ ಶ್ರೇಣಿಯಾಗಿದ್ದು, ಸದರಿ ಆದೇಶದಲ್ಲಿನ ಕಂಡಿಕೆ 6(1) ರಲ್ಲಿ 
ಈ ಆದೇಶಗಳು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಪ್ರಾಥಮಿಕ 
1 ಪೌಢಶಾಲೆಗಳ ಎಲ್ಲಾ ವರ್ಗದ ಶಿಕ್ಷಕರಿಗೆ ಅನ್ವಯವಾಗತಕ್ಕದ್ದಲ್ಲ 
ಎಂದು ಆದೇಶದಲ್ಲಿರುತ್ತದೆ. 

ಮುಖ್ಯ ಶಿಕ್ಷಕರು / ತತ್ಸಮಾನ ವ್ಯಂದದ ನೇಮಕಾತಿ ಪ್ರಾಧಿಕಾರ 
ಆಯುಕ್ತರು ಆಗಿದ್ದು, ಇವರುಗಳಿಗೆ ವೇತನ ಶ್ರೇಣಿ ರೂ. 48900- 
92700ರಲ್ಲಿ 20 ವರ್ಷಗಳ ವೇತನ ಶ್ರೇಣಿಯನ್ನು ನೇಮಕಾತಿ 
ಪ್ರಾಧಿಕಾರಿಗಳು ಮಂಜೂರು ಮಾಡಲು ಸರ್ಕಾರದ ಆದೇಶಗಳಲ್ಲಿ 
ಅವಕಾಶವಿರುವುದಿಲ್ಲ. ಆದ್ದರಿಂದ ಸದರಿ ಅಧಿಕಾರಿಗಳಿಗೆ 20 
ವರ್ಷಗಳ ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡುವ 
ಬಗ್ಗೆ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. 

ಇ) 1 ಯಾವ ಕಾಲಮಿತಿಯಲ್ಲಿ ಸದರಿ ಅಧಿ ಇನಾಖೆಯ ಅಭಿಪ್ರಾಯ'ಡೊರೆತೆ ನಂತರ ಪರಿಶೀಲಿಸಿ 
ಕಾಲಮಿತಿ ವೇತನ ಬಡ್ತಿಯನ್ನು | ಕ್ರಮವಹಿಸಲಾಗುವುದು. 
ನೀಡಲಾಗುವುದು. 


ಸಂಖ್ಯೆ: ಇಪಿ 49 ಎಸ್‌ಓಹೆಚ್‌ 2021 


ರ್‌ 

(ಎಸ್‌. ಸುರೇಶ್‌ ಕುಮಾರ್‌) 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


